ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1841 (2190) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ಜನಪ್ರತಿನಿಧಿಗಳ ಪತ್ರಗಳಿಗೆ ಜಿಲ್ಲಾಡಳಿತದಿಂದ ಸ್ಪಂದನೆ ದೊರಕದ ಕುರಿತು 


(ಅ) ಕಳೆದ 3 ವರ್ಷಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ, ಕ್ಯಾಬಿನೇಟ್‌ ದರ್ಜಿ 
ಸಚಿವರಿಂದ ರಾಜ್ಯ ಮಂತಿಗಳಿಂದ ಉಭಯ ಸದನದ ಶಾಸಕರಿಂದ ಸಾರ್ವಜನಿಕ ಹಿತಾಸಕ್ತಿ 
ಹಾಗೂ ಇತರೆ ಅಭಿವೃದ್ಧಿ ಕಾರ್ಯಗಳ ನ್ಯೂನತೆಯ ಬಗ್ಗೆ ಬರೆಯಲಾದ ಪತ್ರಗಳ ಸಂಖ್ಯೆ 
ಎಷ್ಟು; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಈ ಪತ್ರಗಳಿಗೆ ಉತ್ತರ ಹಿಮ್ಮಾಹಿತಿ ನೀಡಿದ ಪತ್ರಗಳ ಸಂಖ್ಯೆ ಎಷ್ಟು; ಉತ್ತರ/ಹಿಂಬರಹ 
ನೀಡದೇ ಇರುವ ಪತ್ರಗಳ ಸಂಖ್ಯೆ ಎಷ್ಟು; ನೀಡದೇ ಇರಲು ಕಾರಣವೇನು; 


(ಇ) ಸಾರ್ವಜನಿಕ ಹಿತಾಸಕಿಯಿ೦ದ ಜನಪ್ರತಿನಿಧಿಗಳು ಬರೆದ ಪತುಗಳಿಗೆ ಹಿಮ್ಮಾಯಿತಿ ನೀಡದೇ 
ಇರುವ ಜಿಲ್ಲಾಧಿಕಾರಿಗಳ ನಿರ್ಲಕ್ಷ ಧೋರಣೆಯು ಶಾಸಕರ ಹಕ್ಕುಚ್ಯತಿಯಾಗುವುದಿಲ್ಲವೇ; ಈ 
ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಳ್ಳುವ ಕಟ್ಟುನಿಟ್ಟಿನ ಕಮಗಳಾವುವು? 


